ಕರ್ನಾಟಕ ನದ ಪರಿಷತ್ತು. 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1069 

ಶ್ರೀ ಎಂ.ಎ. ಗೋಪಾಲಸ್ವಾಮಿ 

21/09/2021 | 

ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು 
ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


ಪ್ರಶ್ನೆ 


ಉತ್ತರ 


|-ವಿಪರ'ನೀಡುವುದು)-- 


ಯಾವುದೇ ಹೋಬಳಿ ಕೇಂದ್ರ ಅಧವಾ 
ಗ್ರಾಮವನ್ನು ಕೇಂದ್ರವನ್ನಾಗಿಸಿಕೊಂಡು 
ಹೊಸ ಪಟ್ಟಣ ಪಂಚಾಯಿತಿ ರಚನೆ 
ಮಾಡಲು ಇರಬೇಕಾದ ಅರ್ಹತೆ 
(ಮಾನದಂಡಗಳೇನು; (ಆದೇಶ ಸಿ 


ಪಟ್ಟಣ ಾಜಾದತಿಯನ್ನಾಗ 

ಕರ್ನಾಟಕ ಪುರಸಭೆ ಅಧಿನಿಯಮ 

ರನ್ವಯ ಈ ಕೆಳಕಂಡ 

ಅನುಸರಿಸಲಾಗುತ್ತದೆ: 

1 ಅಂತಹ ಪ್ರದೇಶದ ಜನಸಂಖ್ಯೆಯು 

"ಕಡಿಮೆ ಇಲ್ಲದಂತೆ ಹಾಗೂ 

ಹೆಚ್ಚಿಲ್ಲುದಂತಿರಬೇಕು. 

ಅಂತಕ ಪ್ರದೇಶದ ಜನಸಂಖ್ಯೆಯ 

ಜನಸಾಂದ್ರತೆಯು ಆ ಪ್ರದೇಶದ ಒಂದು ಚ.ಕಿ.ಮೀ 

ವಿಸ್ತೀರ್ಣಕ್ಕೆ 400 ಕ್ಕಿಂತ ಕಡಿಮೆ ಇಲ್ಲದಿರುವುದು. 

3. ಕೃಷಿಯೇತರ” ಚಟುವಟಿಕೆಗಳಲ್ಲಿನ 

"ಉದ್ಯೋಗಾವಕಾಶಗಳ ಶೇಕಡಾವಾರು ಪ್ರಮಾಣವು 
ಒಟ್ಟು ಉದ್ಯೋಗದ ಪ್ರಮಾಣದ ಶೇ.50 ಕಂತ 
ಕಡಿಮೆ ಇಲ್ಲದಿರುವುದು. 


1964 Soo 349 
ಮಾನದಂಡಗಳನ್ನು 


10,000 


20000 ಈ 


IN 


19.03.2015 ರ ಸಚಿವ 


ಮಂ ಮರ್‌ AANA ನಗಿಸಿ 


ಸಂಪುಟ ಸಭೆಯ ನಿರ್ಣಯದಂತೆ 10000 ಬದಲಿಗೆ 
15,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರಾಮ 
ಪಂಚಾಯಿತಿಗಳನ್ನು ಮಾತ್ರ ಮೇಲ್ಲರ್ಜಿಗೇರಿಸಲು 
ಕ್ರಮವಹಿಸಲಾಗುತ್ತಿದೆ. 


ಮುಂದುವರೆದು. ದಿನಾಂಕ 


ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ 
ತಾಲ್ಲೂಕಿನ ಶ್ರವಣಬೆಳಗೊಳ ಹೋಬಳಿ 


ಹಾಸನ ಜಿಲ್ಲೆ. ಚನ್ನರಾಯಪಟ್ಟಿಣ ತಾಲ್ಲೂಕಿನ 
ಶ್ರವಣಬೆಳಗೊಳವನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ 


| ಕೇಂದ್ರವು ಧಾರ್ಮಿಕ, ಶೈಕ್ಷಣಿಕ ಮತ್ತು 


ಮೇಲ್ಲರ್ಜಿಗೇರಿಸುವ ಕುರಿತು ಹಾಸನ ಜಿಲ್ಲಾಧಿಕಾರಿ. 


ವಾಣಿಜ್ಯ ಕೇಂದ್ರವಾಗಿ ಬೆಳವಣಿಗೆ 
ಹೊಂದಿದ್ದ, ಶ್ರವಣಬೆಳಗೊಳ ಮತ್ತು 
ಇದರ ಅಕ್ಕಪಕ್ಕದಲ್ಲಿರುವ ಗ್ರಾಮಗಳನ್ನು 
ಸೇರಿಸಿಕೊಂಡು ಶ್ರವಣಬೆಳಗೊಳವನ್ನು 
ಹೊಸ ಪಟ್ಟಣ ಪಂಚಾಯಿತಿಯನ್ನಾಗಿ 
ಘೋಷಣೆ ಮಾಡುವ ಆಲೋಚನೆ 
ಸರ್ಕಾರಕ್ಕಿದೆಯೇ ಅಥವಾ 
ಶ್ರವಣಬೆಳಗೊಳವನ್ನು ಹೊಸ ಪಟ್ಟಣ 
ಪಂಚಾಯಿತಿಯನ್ನಾಗಿ ಘೋಷಣೆ 
ಮಾಡುವ ಬಗ್ಗೆ ಸರ್ಕಾರದ ನಿಲುವೇನು; 
(ಮಾಹಿತಿ ನೀಡುವುದು) 


ರವರಿಂದ ಸಲ್ಲಿಸಲಾಗುವ ಪ್ರಸ್ತಾವನೆಯು ಸೂಕ್ತ 
ಶಿಫಾರಸ್ವಿಮೊಂದಿಗೆ ಪೌರಾಡಳಿತ ನಿರ್ದೇಶಕರ 
ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಲ್ಪಟ್ಟಿಲ್ಲಿ 
ನಿಯಮಾನುಸಾರ ಕ್ರಮವಹಿಸಲಾಗುತ್ತದೆ. 


ಮೇ ರ್ನಗೇರಸವ 


ಕ್ಸ 


ಚನ್ನರಾಯಪಟ್ಟಣ ತಾಲ್ಲೂಕು 
ಕೇಂದ್ರವು ಧಾರ್ಮಿಕ, ಶೈಕ್ಷಣಿಕ ಮತ್ತು 
ವಾಣಿಜ್ಯ ಕೇಂದ್ರವಾಗಿ ಬೆಳವಣಿಗೆ 
ಹೊಂದಿದ್ದು: ಇದರ ಅಕ್ಕಪಕ್ಕದಲ್ಲಿರುವ 
ಗ್ರಾಮಗಳನ್ನು ಸೇರಿಸಿಕೊಂಡು 
ಚನ್ನರಾಯಪಟ್ಟಣ ಪುರಸಭೆಯನ್ನು 
ನಗರಸಭೆಯನ್ನಾಗಿ ಘೋಷಣೆ ಮಾಡುವ 
ಆಲೋಚನೆ ಸರ್ಕಾರಕ್ಕಿದೆಯೇ: 


ಹಾಗಿದಲ್ಲಿ, ಯಾವ ಯಾವ 
ಗ್ರಾಮಗಳನ್ನು ನಗರಸಭೆ ವ್ಯಾಪಿಗೆ 
ಸೇರಿಸಲಾಗುವುದು: ಚನ್ನರಾಯಪಟ್ಟಣ 
ಪುರಸಭೆಯನ್ನು  ನಗರಸಭೆಯನ್ಸಾಗಿ 
ಘೋಷಣೆ ಮಾಡುವ ಬಗ್ಗೆ ಸರ್ಕಾರದ 
ನಿಲುವೇನು? (ಮಾಹಿತಿ ನೀಡುವುದು) 


ಹಾಸನ ಜಲ್ಲೆ ಚನ್ನರಾಯಪಟ್ಟಣ ಪುರಸಭೆಯನ್ನು |' 
ನಗರಸಭೆಯನ್ನಾಗಿ ಮೇಲ್ಬರ್ಜೀಿಗೇರಿಸುವ ಕುರಿತು ಹಾಸನ 
ಜಿಲ್ಲಾಧಿಕಾರಿ ರವರಿಂದ ಸಲ್ಲಿಸಲಾಗುವ ಪುಸ್ತಾವನೆಯು 
ಸೂಕ್ತ ಶಿಫಾರಸ್ಸಿನೊಂದಿಗೆ . ಪೌರಾಡಳಿತ ನಿರ್ದೇಶಕರ 
ಮುಖಾಂತರ “ಸರ್ಕಾರಕ್ಕೆ - ಸಲ್ಲಿಸಲ್ಪಟ್ಟಿಲ್ಲಿ 
ನಿಯಮಾನುಸಾರ ಕ್ರಮವಹಿಸಲಾಗುತ್ತದೆ. 


ಸಂಖ್ಯೆ: ನಅಇ 36 ಎಲ್‌ಸಿಕ್ಕೂ 2021 


AL JC FTE pr 
(ಎನ್‌. ನಾಗರಾ ಜಃ4ೂಎಂ ಟಿ 


ಮಾನ್ಯ ಪೌರಾಡಳಿತ, ಸಣ ಕೈಗಾರಿಕೆಗಳು ಹಾಗೂ 


ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


